ಚುಕ್ಕೆ ಗುರುತಿನ ಪನ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತು 


529 


ಶ್ರೀ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ 
ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸುವವರು ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆ ಮತ್ತು 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 
ಉತ್ತರಿಸಬೇಕಾದ ದಿನಾಂಕ 18.07.2019 
3 ಪ್ರಶ್ನೆ ಇ ಉತ್ತರ Answer 
ಸಂ § 
ಅ) ಕಳೆದ ಮೂರು [ಕಳೆದೆ ಮೂರು ವರ್ಷಗಳ (Sವ®: 2018- | During the ast three years (From 
ರ್ಷಗಳಲ್ಲಿ ರಾಜ್ಯದಲ್ಲಿ | 19 ರಿಂದ 30/6/2020 ರವರೆಗೆ) ರಾಜ್ಯದಲ್ಲಿ | 2018-19 To 30/6/2020): 2,37,065 
ಎಷ್ಟು ಸಣ್ಣ 2,37,065 ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ micro, small and medium enterprises 
ಕೈ ಗಾರಿಕೆಗಳನ್ನು ಕೈಗಾರಿಕೆಗಳು ನೊಂದಣಿಯಾಗಿರುತ್ತವೆ. have been registered. 
ತೆರೆಯಲಾಗಿದೆ. ಕಳೆದ 
ಮೂರು ವರ್ಷಗಳಲ್ಲಿ |.ಜಿಲ್ಲಾವಾರು, ವರ್ಷವಾರು ನೊಂದಣಿಯಾದ | The details of district wise and year 
ಎಷ್ಟು ನಿವೇಶನಗಳನ್ನು | ಸೂಕ್ಷ್ಯಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳ | wise MSME registered is enclosed as 
ಬ ವ ಮಳಿ "ನು -f 
| ಹಂಚಿಕೆ ಮಾಡಿರುತ್ತದೆ; | ವಿವರಗಳನ್ನು ಅನುಬಂಧ- 1ರಲ್ಲಿ ನೀಡಲಾಗಿದೆ. | Anexure-1 
The cletails of alotnient of the plots by 
| | Karnataka Statc Small Industries 
| \ ಫೇಶಾಜವದಿ | Development Corporation and | 
| | K Ws ©% {Karnataka Industrial Area 
| | Na ಹಂಚಕಗಾಗಿ Development Board for the last 3 
| ಅನುಮೋದನೆಗೊಂಡ ಯೋಜನೆಗಳ years are enclosed as in Annexure-2. | 
| ವಿವರಗಳನ್ನು ಅನುಬಂಧ-2ದಲ್ಲಿ 
ನೀಡಲಾಗಿದೆ . 
ಆ) | ಕರ್ನಾಟಕ ಸಣ್ಣ | ಕರ್ನಾಟಕ ಸಣ್ಣ ಕೈಗಾರಿಕ ಅಭಿವೃದ್ಧಿ ನಿಗಿ! The details of the plow allotted by 
ಸ ಫೆ ಂಿವ ೫ - EI) 7 § 
ಕ್ಯಗಾರಿಕ ಅಭಿವೃದ್ಧಿ | ಮೂಲಕ ಕಛೆದ ಮೂರು ವರ್ಷಗಳಲ್ಲಿ Karmataka State Small Industries 1 
ನಿಗಮದ ಮೂಲಕ ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆಯ | Developrent Corporation during the | 
ಕಳದ ಮೂರು ಹೊನ್ನಾಳಿ ಮತ್ತು ಚನೃಗಿರಿ ತಾಲ್ಲೂಕುಗಳಲ್ಲಿ | last 3 years in Honnali and Chennagiri | 
ವರ್ಷಗಳಲ್ಲಿ ಶಿವಮೊಗ್ಗ 4 RN ದ್‌ ನು i 
ಮತು ದಾವಣಗೆರೆ ಹಂಚಿಕೆ ಮಾಡಿರುವ ನಿವೇಶನಗಳ ವಿವರ & | Taluk of Davangere district and 
ಜಲೆಯ ಹೊನಾಲ | ಕೆಳೆಗಿನಂತೆ ಇರುತ್ತದೆ Shimoga district, are given below. | 
'ಮತ್ತು ಚನ್ನಗಿರಿ ಅವಧಿ 1 ಹೊನ್ನಾಳಿ ಚನ್ನೆಗಿರ" "Year |] Shimoga | Honnali Channagi ] 
ತಾಲೂಕುಗಳಲಿ ಎಷು ಶಿವಮೊಗ್ಗ (ದಾವಣಗೆರೆ | (ದಾವಣ (Davana ri 
ಗಿ ಬ ಜೆಲ್ಲೆ) ಗೆರೆ ಬಿಲ್ಲೆ gere. 1 (Davanag 
ನಿವೇಶನಗಳನ್ನು 5785 7 ವಾನರರ | Dist) ere Dist)! 
ಹಂಚಿಕೆ PICS ಹೊನ್ನಾಳಿ ಮತ್ತು || {2018-19 | 1 There are no [ndustrial ; 
ಮಾಡಲಾಗಿದೆ; - ಚನ್ನಗಿರಿಯಲ್ಲಿ “11201920 | 7 Estates developed by | 
> ಕರ್ನಾಟಕ ಸಣ್ಣ i | 2020-21 194 + Karnataka State Small | 
(ವಿವರ ನೀಡುವುದು) ಕೆಗಾರಿಕೆ ಅಭಿವೃದ್ದಿ Industries Development | 
2020-21 | 194 } ದಮದಿಂದ ಕೈಗಾರಿಕಾ | Corporatian in Honnalt 
ವಸಾಹತುಗಳನ: and Channagiri of 
೧ರ್ಬುನಿರುವ; } I Davanagere District. j} 
ಿರ್ಮಿಸಿರುವುದಿಲ್ಲ | ಹ 
[| ll ಲ —., 


ಶಿವಮೊಗ್ಗೆ ಮತು 
ದಾವಣಗೆರೆ ಜಿಲ್ಲೆಯ 


ಕೈಗೊಂಡಿದೆಯೇ; 
ಸ ಹೋದಲ್ಲಿ 


Pr ಫ್ರಸಾಪ 
ಸರ್ಕಾರದ 
ಮುಂದಿದೆಯೇ; 
ಈಗಾಗಲೇ 
ಸ್ಥಾಪಿಸಲಾಗಿರುವ ಸಣ್ಣ 
ಕೈಗಾರಿಕೆಗಳಿಗೆ 


ಶಿವಮೊಗ್ಗ ಮತ್ತು ದಾವಣಗೆರೆ ಜಿಲ್ಲೆ 


ಳಗೊಂಚು ರಾಜ್ಯದಲ್ಲಿ ಸಣ್ಣ ಕೈಗಾರಿಕೆಗಳ 
ಭಿವ ೈದ್ಧಿಗೆ ಈ "ಇಲಗಿನ ಯೋ ೋಜನೆಗಳನ್ನು 
ಮಕೊಂಡಿರುತದೆ. 


ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳ 
ಉದ್ಯೋಗ ಸೃಜನ ಯೋಜನೆಯಡಿ ನಗರ 
ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ 
ಕೈಗಾರಿಕೆಗಳನ್ನು ಸ್ಥಾಪಿಸಲು ಗರಿಷ್ಟ ಸಾಲ 
ರೂ. 25 ಲಕ್ಷಗಳವರೆಗೆ ಬ್ಯಾಂಕ್‌ಗಳ 


ಮೂಲಕ ಸಾಲ ಸೌಲಭ್ಯ ಒದಗಿಸಿ ಸಣ್ಣ 


ಉದ್ಯಮಗಳನ್ನು ಸ್ಥಾಪಿಸಿ ಸ್ವಯಂ 
ಉದ್ಯೋಗ "ಕೃಗೊಳ್ಳನ ಅನುಕೂಲ 
nN ಹಾಗೂ ಯೋಜನಾ 
ವೆಚ್ಚದ ಮೇಲೆ ಶೇ. 15 ರಿಂದ ಶೇ.35 
ರವರೆಗೆ ಗರಿಷ್ಟ ರೂ.3.75 ಲಕ್ಷದಿಂದ 
ರೂ.8.75 ಲಕ್ಷದವರೆಗೆ ಸಹಾಯಧನ 
ನೀಡಲಾಗುತ್ತಿದೆ. 


ಕರ್ನಾಟಕ ರಾಜ್ಯ ಭಜನ ಸಂಸ್ಥೆಯ 


ಮೂಲಕ ಸೂಕ ಮತು ಸಣ್ಣ 
ಉಕ pe ಣ 


ಕೈಗಾರಿಕೆಗಳು ಸ್ಥಾಪಿಸಲು ರೂ.5.00 
ಕೋಟಿಗಳವರೆಗೆ ಸಾಲ ಪಡೆದು ನಿಗದಿತ 
ಸಮಯದಲ್ಲಿ ಮರುಪಾವತಿ ಮಾಡಿದ ಅತಿ 
ಸಣ್ಣ ಮತು ಸಣ್ಣ ಕೈಗಾರಿಕಾ ತಟಕಗಳಗೆ 
5 'ದರ್ಷಗಳ ಅನದಿಗೆ ಶೇಕಡ 6%ರಂತೆ 
ಬಡ್ಡಿ ಸಹಾಯಧನ ನೀಡಲಾಗುವುದು. 


. ಪರಿಶಿಷ ಜಾತಿಯ ಮತು ಪರಿಶಿಷ 
$ [Xx] FE) [ye 
ಪಂಗಡದ ಉದ್ಯಮಶೀ ಲರಿಗೆ ವಿಶೇಷ 
ನ 


ಘಟಕ ಉಪಯೋಜನೆ ಮತ್ತು ಗಿರಿಜ 
ಉಪಯೋಜನೆಯಡಿಯಲ್ಲಿ ಶೇಕಡ 75 
ರಿಯಾಯಿತಿ ದರದಲ್ಲಿ ಕೈಗಾರಿಕಾ 
ನಿವೇಶನಗಳನ್ನು ಮತ್ತು ಕೈಗಾರಿಕಾ 
ಶೆಡ್‌ಗಳನ್ನು ನೀಡಲಾಗುತ್ತಿದೆ. 


ಗೆ 
ಘಟಕ ಉಪಯೋಜನೆ ಮತ್ತು ಗಿರಿಜನ 
ಉಪಯೋಜನೆಯಡಿಯಲ್ಲಿ ' ಸ್ಟ್ವಯಂ 
ಉದ್ಯೋಗ ಕೈಗೊಳ್ಳಲು ಬ್ಯಾಂಕಿನಿಂದ 
ಸಾಲ ಒದಗಿಸಿ ಯೋಜನಾ ವೆಚ್ಚದ ಮೇಲೆ 


ಶೇ 60 ರಷು ಗರಿಷ ರೂ.5.00 ಲಕ 
pt ಬ eA 


ಸಹಾಯಧನ ನೀಡಲಾಗುತ್ತಿದೆ. 


A comprehensive: policy has been 
brought out for the development of 
small scale industries in the state 
including Shimoga and Davanagere 


“districts. 


1. Prime Minister?’s Employment 
Generation Programme: Under this { 
scheme financial assistance to the 
projects upto Rs.25 lakh for 
manufacturing sector and to the 
projects upto Rs. 10 lakh for 
Service Sector is extended in the 
form of loan through various 
banks. Subsidy percentage is 15% 
to 35%. Max subsidy available ‘is 
3.75 lakhs to 8.75 lakhs. 


2. 6% interest subsidy is given to 
entrepreneurs desiring to establish 
micro and small enterprises. 
availing loan from Karnataka State 
Finance’ Corporation for a period 
of 5 years. The max loan amount is 
Ris.5.00 crore. 


3. Under SCSP/ TSP .scheme 
Industrial sites/Plots/ Sheds will be 
allotted at 75% subsidized rate to 
SC/ST entrepreneurs by the 
Karnataka Industrial Areas 
Development Board / Karnataka 
State Small Scale Industries 
Corporation. 


4. Subsidy to micro enterprises/ 
artisan on loan availed from banks. 
Under this scheme financial 
assistance will be given in the form 
of Joan through financial 
institutions! Commercial banks, 
Co-operative banks, Regional 
Rural Banks (excluding Credit co- 
operative societies) for the projects 
upto Rs. 10 lakhs to SC/ST 
entrepreneurs for setting up 
Micro/small enterprises. The 
subsidy given under this scheme 
by Government is 60% limited to 
maximum of Rs.5.00 lakhs. 


ಪಂಗಡದ ಮೊದಲ ಫೇಳಿಗೆಯ 
ಉದ್ಯಮಿದಾರರು ಬ್ಯಾಂಕ್‌/ ಹಣಕಾಸು 
ಸಂಸ್ಥೆಗಳಿಂದ ಸಾಲ ಪಡೆದು ಸ್ಥಾಪಿಸುವ 
ಹೊಸ ಘಟಕಗಳಿಗೆ ಗರಿಷ್ಟ ರೂ.5.00 
ಕೋಟಿ ಯೋಜನಾ ವೆಚ್ಚದಲ್ಲಿ The 
Debt Equity Ratio 2:1 ಪ್ರಕಾರ 
(2/3 ರಷ್ಟು ಬ್ಯಾಂಕ್‌/ ಹಣಕಾಸು 
ಸಂಸ್ಥೆಗಳಿಂದ ಸಾಲ ಮತ್ತು 18 
ಪ್ರವರ್ತಕರ ಬಂಡವಾಳ) ಘಟಕಕ್ಕೆ 
ಪ್ರವರ್ತಕ ಬಂಡವಾಳ ಹೂಡಿಕೆಯ 1/3 
ರಲ್ಲಿ ಶೇ.50 ರಷ್ಟು ಬಡ್ಡಿ ರಹಿತ ಗರಿಷ್ಟ 


-ರೂ.75 ಲಕ್ಷ ಸಾಫ್ಟ್‌ ಸೀಡ್‌ ಕ್ಯಾಪಿಟಲ್‌ 


ಆರ್ಥಿಕ ಸಹಾಯ ನೀಡಲಾಗುತ್ತಿದೆ. 

'ದಿನಾಂಕ:01-04-2017 ರಿಂದ ಮೊದಲ 
ಬಾರಿಗೆ ಪರಿಶಿಷ್ಟ ಜಾತಿ / ಪರಿಶಿಷ್ಟ 
ಪಂಗಡದವರು ಸ್ಥಾಪಿಸುವ- ಸಣ್ಣ ಮತ್ತು 
ಅತೀ ಸಣ್ಣ ಘಟಕಗಳು ಸಾಲ 
ಪಡೆಯುವ ಸಂದರ್ಭದಲ್ಲಿ ಕೆಎಸ್‌.ಎಫ್‌.ಸಿ 
ಮತ್ತು ಇತರೇ ಹಣಕಾಸು ಸಂಸ್ಥೆಯವರು 
ವಿಧಿಸಿರುವ ಪರಿಷ್ಕರಣಾ, ಶುಲ್ವ ಕಾನೂನು 


ಶುಲ್ಕ, ಏಕಕಾಲಿಕ 


ಮತು ಇತರೆ ಶುಲ್ಕಗಳನ್ನು 


ಪರಿಶಿಷ್ಠ ಜಾತಿ] ಪರಿಶಿಷ್ಠ ಪಂಗಡದ 


pad 
Gs 


ಕರ್ನಾಟಕ ರಾಜ್ಯ ಕೈಗಾರಿಕಾ ನಿ 
2020-25 ರಂತೆ ಕೆಳಕಾಣಿ 
ಪ್ರೋತ್ಸಾಹ ಮತ್ತು ರಿಯಾಯಿತಿ 
ಸೌಲಭ್ಯಗಳನ್ನು ಅರ್ಹ ಕೈಗಾರಿಕೆಗಳಿಗೆ 
ನೀಡಿ ಉತ್ತೇಜಿಸಲಾಗುತ್ತಿದೆ. 


pe 
a 


9 
9] 
೧ 


|. ಮುದ್ರಾಂಕ ಶುಲ್ಕ ವಿನಾಯಿತಿ ಮತ್ತು 
ನೋಂದಣಿ ಶುಲ್ಕ ರಿಯಾಯಿತಿ. 

2. ಬಂಡವಾಳ ಹೂಡಿಕೆ ಸಹಾಯಧನ 

3. ಭೂ ಪರಿವರ್ತನಾ ಶುಲ್ಕ 
ಮರುಪಾವಕಿ. 

4. ಪ್ರವೇಶ ಠೆರಿಗೆ ವಿನಾಯಿತಿ. 


MN 


- fee, processing fee and other fees 


years lo new micro and small 
enterprises established by SC/ST 


- onwards 


1. Stamp duty registration. and 


Soft seed capital assistance to 
micro and small enterprises. Under 
this scheme, financial assistance to 
the extent of 50% of 13 of 
promoter’s ‘contribution will be 
given to SC/ST first generation 
entrepreneurs, intending to start. 
new enterprises by availing loan 
from banks. Soft seed capital of 
maximum Rs.75.00 lakh will be 
sanctioned for the projects with 
less than Rs.5.0 crore investments 
on plant and machinery and Debt 
Equity ratio of 2:1. 


Under SCSP/TSP scheme, legal 
charged by KSFC and other 


financial institutions on the loan 
availed for the first time to 


establish the Micro/small 
enterprises after 01.04.2017 by 
SC/ST entreprencurs is 


reimbursed. ಸ i 


Power subsidy of R3.2 per. unit wilt | 
be given for an initial perioa of 5 


entrepreneurs from. 1/4/2017 


Under Karnataka Industrial 
Policy 2020-25 the following 
incentives and concessions are 
being offered under this policy. 


Registration fee concession. 

2. Investment subsidy 

3. Reimbursement of 
NA conversion fee. 

4. Entry tax exemption. 

5. Incentives to Export oriented 
units. 

6. Effluent treatment plant 
subsidy 

7. Energy tax exemption 


% : 


5. ರಫ್ತು ಆಧಾರಿತ ಘಟಕಗಳಿಗೆ 8. Technology up gradation, | 
“ರಿಯಾಯಿತಿ: K - quality certification subsidy. 

. 6. ತ್ಯಾಜ್ಯ ಸಂಸ್ಕರಣಾ ಯಂತ್ರ ಸ್ಥಾಪನೆಗೆ 9. Rain - Water harvesting / 
ಸಹಾಯಧನ. conservation subsidy 

7. ವಿದ್ಯುತ್‌ ತೆರಿಗೆ ವಿನಾಯಿತಿ 10. Energy conservation 

8. : ತಾಂತ್ರಿಕ ಉನ್ನತೀಕರಣ, ಗುಣಮಟ್ಟ subsidy 


ಪ್ರಮಾಣ ಪತ್ರ ಸಹಾಯಧನ - | 
9. ಮಳೆ ನೀರು ಕೊಯ್ಲು / ಸಂರಕ್ಷಣೆ The details of investment 

ಸಹಾಯಧನ . promotion subsidy sanctioned and 
10. ಶಕಿ ಸಂರಕಣೆ ಸಹಾಯಧನ ‘| released during 2018-19, 2019-20, 
ನ 2020-21 is enclosed as Annexure-3. 
2018-19, 2019-20, 2020-21ನೇ . 
ಸಾಲಿನಲ್ಲಿ ಮಂಜೂರಾದ ಬಿಡುಗಡೆ ' 
ಮಾಡಲಾದ ಸಹಾಯಧನದ ವಿವರಗಳನ್ನು 


 ಡ್ಗಾಹ್ಲಗಳ್ಳವ (ನಳ 


ಸಿಐ 72 ಸಿಎಸ್‌ಸಿ 2019. 


ಅನುಬಂಧ-3ರಲ್ಲಿ ನೀಡಲಾಗಿದೆ. 
(ಎನ್‌. Py 


ಪೌರಾಡಳಿತ, ಸಣ್ಣ ಕೈಗಾರಿಕೆ ಮತ್ತು 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


f ಅನುಬಂಧ-ಃ 
ಶ್ರೀ ಆರ್‌.ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಜ್ಞೆಗಳ ಕ್ಷೇತ್ರ) ಇವರ ಚುಕ್ಕೆ ದುರುತಿನ ಪ್ರಶ್ನೆ ಸಂಖ್ಯೆ: ೮೭೨ 
MSMES REGISTRED FROM 2018-19 To 30/6/2020 
# DISTRICT 2018-19 2019-20 | 2020-21 (upto 30/6/2020) TOTAL 
1 | Bagalkote 1,604 2,749 5,775 10,128 
2 | Bellari 943 1,477 | 1,472 3,892 
3 | Belguam 9,012 10,093 10,308 29,413 
4 | Bangalore (U) 28,287 38,708 6,460 73,455 
5 | Bangalore (R) 4,120 5,536 23,571 33,227 
6 | Bidar 1,260 1,216 383 2,859 
7_| CH Nagar 204 458 271 933 
8 | Chikmagalur 519 750 599 1,868 
9 | Chikkaballapur 433 819 335 1,587 
10 | Chitradurga 486 717 723 1,926 
11 | D.Kannada 3,035 3,709 1,327 8,071 
12 | Davangere 877 1,227 1,683 3,787 
13 | Dharwad 4,177 5,728 3,560 13,465 
14 | Gadag 699 1,128 807 2,634 
15 | Hassan 580 1,145 A ಹೌ 597 2,322 
16 | Haveri 671 1,162 1,012 2,845 
17 | Kalaburgai 689 1,441" 652 2,782 
18 | Kodagu 272 467 180 919 
19 | Kolar 522 917 641 2,080 
20 | Koppal 241 498 522 1,261 
21 | Mandya 424 850 708 1,982 | 
22 | Mysuru 2,452 4,161 1,972 8,585 
23 | Raichur 584 903 460 1,947 
24 | Ramanagara 571 979 502 2,052 
25 | Shivamogga 862 1,323 859 3,044 
26 | Tumukuru 1,437 2,085 2,491 6,013 
27 | Udupi 1,638 2.099 756 4,493 
28 | U.Kannada 1,138 2,003 698 3,839 
29 | Vijapura 1,323 2,406 1,016 4,745 
30 | Yadgir 218 > 478 215 911 | 
Total 69,278 97,232 70,555 2,3'7,065 


[e 


ಅನುಬಂಧ-2 


ಶ್ರೀ ಆರ್‌.ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) ಇವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ನಕರ ಅನುಬಂಧ-2 


LIST OF PROJECTS APPROVED FOR KIADB AND KSSIDC PLOTS AND ALLOTTED FROM 2017-18 TO 2020-21 


KIADB PLOTS KSSIDC PLOTS 
# DISTRICT —. 
2016-17 | 2017-18 | 2018-19 | 2019-20 | 2020-21 | 2016-17 | 2017-18 | 2018-19 | 2019-20 | 2020-21 
1 | BAGALKOTE - i 3 1 1 - 5 - 1 - 6 
2 | BANGALORE-RURAL 121 86 154 151 56 - - - - - 

3 | BANGALORE URBAN - - - 36 17 - - - 64 6 
4 | BELGAUM 29 23 20 14 14 39 - 90 - 5 
5 | BELLARY 16 2 3 i 1 4 - - 6 6 
6 | BIDAR - - 46 - - 49 1 68 2 3 
7 | CHAMARAJANAGAR 5 62 106 17 13 - 20 - 11 59 
8 | CHIKKABALLAPUR 11 [) 45 7 - - 1 
9 | CHIKMAGALUR - - - - - - - - 17 

0 | CHITRADURGA - - - - - - 20 61 - - 
i | DAKSHINA KANNADA 13 8 7 6 2 2 - - 13 28 
2" DAVANAGERE i 1 - - - - - 89 11 12 
3 | DHARWAD - - - - - 25 25 - - - 
4 | GADAG - - - - - - - - Il 
5 | HASSAN 7 18 2 9 22 i - - 4 18 
16 | HAVERI - - - - - - - - - - 
7 | KALBURAGI 10 272 4 - - 15 - 19 1 2 
8 | KODAGU - - - - - - - - - 
9 | KOLAR 65 60 59 48 30 - - - 148 
20 | KOPPAL - - - - - - - - 6 4 
21 | MANDVA - i 1 - 3 - - - i - 
22 | MYSORE 28 93 65 109 126 - - - - - 
23 | RAICHUR 8 17 12 2 3 1 L - - - 
24 | RAMNAGAR - - - 8 10 - - - 71 194 
25 | SHIMOGA 89 94 46 10 15 - - 1 - 16 
26 | TUMKUR 122 191 160 95 27 39 26" - 2 
27 | UDUPI 8 18 8 24 25 2 - - - 
28 | UTTARA KANNADA - - - - - - - - - 
29 | VIJAYPUR - - - 2 3 - 4 2 - - 
30 | YADGIRI 11 14 21 - - - - - - - 
"| TOTAL 534 963 715 | 544 .376 227 104 339 190 588 


ಅಮುಬಂಥ-3 


ಶ್ರೇ ಆರ್‌. ಪ್ರಸನ್ನ ಕುಮಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷಾತ್ರ) ಇವರ ಚುಕ್ಕೆ ಗುರುತಿನ ಪ್ರಕ ಸನ್‌ ರವರ ಗ ಇನುಐಂಧ-3" 


ಸಾಕ್ಸ್‌ ಸಣ್ಣಾಮತ್ತ ಹಧ್ಯವ ತೃಗಾರತಗಾಗೆ ಮಂಮಾರಾದ, ನಿಡುಗಡಹಾದ ವತ್ತ ನಡುಗಡಿಗ ವಾ ನಹವ ಸಹಾಹಧನರ ವಿವರಗಘ 
ಮಂಜೂರಾದ ಸಹಾಯಧನ ಜಿಡುಗಡೆಯಾದ ಸಹಾಯಧನ ಬಾಕಿ ಇರುವ ಸಹಾಯಧನ 
ಸಹಾಯಧನ ಸಹಾಯಧನ ಸಹಾಯಧನ 
ಅವಧಿ ಘಟಕಗಳ ಸಂಖ್ಯೆ (ರೂ.ಕೋಟಿಗಳಲ್ಲಿ) ಘಟಕಗಳ ಸಂಖೆ, (ರೂ.ಕೋಚಿಗಳಲ್ಲಿ) ಘಟಕಗಳ ಸಂಖ್ಯೆ (ರೂ.ಕೋಟಿಗಳಲ್ಲಿ) 
2017-18 1,384 186.77 _ 1,370 184.84 2 1:93 
2018-19 1,257 187.94 1,184 179.04 73 8.90 
2019-20 1,255 - 201-23 430 58.26 829 142.97 
2020-21 1,054 167.68 - - 1,054 167.68 
TOTAL 4,954 743.62 2084 422.14 1,977 321.47 


